ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಬೆಂಗಳೂರು, ಗುರುವಾರ, ಜುಲೈ ೨೪, ೨೦೧೪ (ಶ್ರಾವಣ ೨, ಶಕ ವರ್ಷ ೧೯೩೬ ) 
Bangalore, Thursday , July 24 , 2014 (Shravana 2 , Shaka Varsha 1936 ) 


ಸಂಪುಟ ೧೪೯ 
Volume 149 


ಸಂಚಿಕೆ ೩೦ 
Issue 30 


ಭಾಗ ೫ 
ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ 

ಜಾಹೀರಾತುಗಳು, ನೇಮಕಾತಿ ಸಮಿತಿಗಳ ಜಾಹೀರಾತುಗಳು 


ಶಿವಮೊಗ್ಗ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಛೇರಿ, 

ಅಧಿಸೂಚನೆ ಸಂಖ್ಯೆ: ADM .DJS.12089 - 94/2014, ದಿನಾಂಕ : 3.7.2014. 
ವಿಷಯ: ಬೆರಳಚ್ಚುಗಾರ ಹುದ್ದೆ ನೇಮಕಾತಿ ಬಗ್ಗೆ. 
ಉಲ್ಲೇಖ: 1. ಉಚ್ಚ ನಾಯಾಲಯದ ಪತ್ರ ಸಂಖ್ಯೆ: LCA Il128 /2012, ದಿನಾಂಕ : 21.01.2013. 

2 . ಸರ್ಕಾರಿ ಆದೇಶ ಸಂಖ್ಯೆ : LAW 112 LCE 2012 ದಿನಾಂಕ : 28.12. 2012 . 
3. ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 97 ಸೆನೆನಿ , 2002 ದಿನಾಂಕ : 22 .11 .2002 
4 . ಸರ್ಕಾರಿ ಆದೇಶ ಸಂಖ್ಯೆ : DPAR 08. SRS. 95 ದಿನಾಂಕ : 20 .6.1995. 
5 . ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 53 ಸೆನೆನಿ. 2007 ದಿನಾಂಕ : 4.1.2008. 
6. ಸರ್ಕಾರಿ ಅಧಿಸೂಚನೆ ಸಂಖ್ಯೆ: LAW 01 LAC 2005 ದಿನಾಂಕ : 13 -2 - 2008. 
7. ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 128 ಸೆನೆನಿ, 2006 ದಿನಾಂಕ : 01.08.2009. 
8. ಈ ಕಚೇರಿಯ ಪ್ರಕಟಣೆ ಎಡಿಎಂಸಿಡಿಜೆಎಸ್‌: 4266 -30582013 ದಿನಾಂಕಃ22.2 .2013 . 
9. ಈ ಕಚೇರಿಯ ಆದೇಶ ಸಂಖ್ಯೆಃಎಡಿಎಂಃಡಿಜೆಎಸ್: 1194982014 ದಿನಾಂಕಃ3 .7.2014 

ಭರ್ತಿ ಮಾಡಿದ ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ : 04 .08 .2014. 
ಶಿವಮೊಗ್ಗ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯ ಘಟಕದಲ್ಲಿ ಕೆಳಗೆ ವಿವರಿಸಿರುವಂತೆ ಈ ಕಚೇರಿಯ ಪ್ರಕಟಣೆ ಉಲ್ಲೇಖ 8ರಲ್ಲಿ ಭರ್ತಿಯಾಗದೇ 
ಉಳಿದ ಬೆರಳಚ್ಚುಗಾರ ಹುದ್ದೆಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಹ ಅಭ್ಯರ್ಥಿಗಳು ಈ ಅಧಿಸೂಚನೆಗೆ ಲಗತ್ತಿಸಿರುವ ಅರ್ಜಿ 
ನಮೂನೆಯಲ್ಲಿ, ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. 
1. ಬೆರಳಚ್ಚುಗಾರ ( TYPIST) 

(1) ಹುದ್ದೆಗಳ ಸಂಖ್ಯೆ : 01 
( 2 ) ವೇತನ ಶ್ರೇಣಿ ; 11600 - 200 - 12000 - 250 - 13000 - 300 - 14200 - 350 - 15600 - 400 - 17200 - 450 - 19000 - 500 - 21000 ಹಾಗೂ 

ಇತರೆ ಭತ್ಯೆಗಳು. 
(3) ಹುದ್ದೆಗಳ ವರ್ಗಿಕರಣ ; 

ಗ್ರಾಮೀಣ ಅಭ್ಯರ್ಥಿ 
ಪರಿಶಿಷ್ಟ ಜಾತಿ 

_ 01 

01 
(4) ಶೈಕ್ಷಣಿಕ ವಿದ್ಯಾರ್ಹತೆ : 

* ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯು ನಡೆಸುವ ಎಸ್.ಎಸ್.ಎಲ್. ಸಿ. ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಹಾಗೂ ಕನ್ನಡ ಮತ್ತು ಇಂಗ್ಲೀಷ್ 
ಬೆರಳಚ್ಚು ಹಿರಿಯ ದರ್ಜೆ ಪರೀಕ್ಷೆ ಉತ್ತೀರ್ಣತೆ ಅಥವಾ ತತ್ಸಮಾನ ವಿದ್ಯಾರ್ಹತೆ. 
5. ಮೇಲ್ಕಂಡ ಹುದ್ದೆಗಳ ವರ್ಗಿಕರಣವನ್ನು ಈ ಕೆಳಕಂಡ ಸರ್ಕಾರಿ ಆಜ್ಞೆಗಳ ಪ್ರಕಾರ ಮಾಡಲಾಗಿದೆ 

(1) ಸರ್ಕಾರಿ ಆದೇಶ ಸಂಖ್ಯೆ: DPAR 08 SRS 95 , ದಿನಾಂಕ 20 -6 -1995 . 
(2 ) ಸರ್ಕಾರಿ ಆದೇಶ ಸಂಖ್ಯೆಃ DPAR 97 SEN 2002 , ದಿನಾಂಕ 22 -11 - 2002 . 


ఒట్టు 


(೯೨೫ ) 


೯೨೬ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಜುಲೈ ೨೪, ೨೦೧೪ 

ಭಾಗ ೫ 
( 3) ಸರ್ಕಾರಿ ಆದೇಶ ಸಂಖ್ಯೆ : DPAR 08 SRS 95, ದಿನಾಂಕ 4 - 1- 2008. 

(4) ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 128 ಸೆನೆನಿ 2006 ದಿನಾಂಕಃ 1.8.2009. 
6. ವಯೋಮಿತಿ: 
( ಅ) ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು ಕನಿಷ್ಠ 18 ವರ್ಷ ವಯಸ್ಸನ್ನು ಪೂರೈಸಿರತಕ್ಕದ್ದು , 

( ಬ) ಗರಿಷ್ಠ ವಯೋಮಿತಿ: ಪರಿಶಿಷ್ಟ ಜಾತಿ : 40 ವರ್ಷಗಳು 
ವಿಃಸೂಃ ಮಾಜಿ ಸೈನಿಕರಿಗೆ ಗರಿಷ್ಠ ವಯೋಮಿತಿ ಅವನು ಸಶಸ್ತ್ರ ದಳಗಳಲ್ಲಿ ಎಷ್ಟು ವರ್ಷ ಸೇವೆ ಸಲ್ಲಿಸಿರುವನೋ ಆ ವರ್ಷಗಳಿಗೆ ಮೂರು ವರ್ಷಗಳನ್ನು 
ಸೇರಿಸಿದರೆ ಎಷ್ಟು ವರ್ಷಗಳಾಗುವುದೋ ಅಷ್ಟು ವರ್ಷಗಳ ಸಡಿಲಿಕೆ ಮತ್ತು ವಿಧವೆಯವರಿಗೆ ಮತ್ತು ಅಂಗವಿಕಲರಿಗೆ 10 ವರ್ಷಗಳ ಸಡಿಲಿಕೆ. 
7. ಅರ್ಜಿ ಸಲ್ಲಿಸುವ ವಿಧಾನ : 

(1) ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಈ ಕೆಳಗೆ ನಮೂದಿಸಿದ ಸ್ವದೃಢೀಕರಿಸಿದ ದಾಖಲೆಗಳೊಂದಿಗೆ ಸಲ್ಲಿಸಬೇಕು. 
(2) ಹುದ್ದೆಗೆ ನಿಗದಿಪಡಿಸಲಾದ ವಿದ್ಯಾರ್ಹತೆಯನ್ನು ತೋರಿಸುವ ಎಲ್ಲಾ ವರ್ಷಗಳ ಅಂಕಪಟ್ಟಿಗಳು ಹಾಗೂ ಪ್ರಮಾಣ ಪತ್ರಗಳ ಸ್ವದೃಢೀಕರಿಸಿದ 

ದಾಖಲೆಗಳು 
( 3) ಜಾತಿ ಮೀಸಲಾತಿ ; ಗ್ರಾಮೀಣ ಅಭ್ಯರ್ಥಿ : ಮಾಜಿ ಸೈನಿಕ 8 ಅಂಗವಿಕಲ ; ವಿಧವಾ , ಇತರೆ ಮಿಸಲಾತಿ ಕೋರುವ ಬಗ್ಗೆ 

ಸಂಬಂಧಿಸಿದವರಿಂದ ಪಡೆದ ದಾಖಲಾತಿಗಳ ಸ್ವದೃಢೀಕರಿಸಿದ ದಾಖಲೆಗಳು 
(4) ಹುಟ್ಟಿದ ತಾರೀಖನ್ನು ತೋರಿಸುವ ಬಗ್ಗೆ ದೃಢೀಕರಣ ಪ್ರಮಾಣ ಪತ್ರ 

(5) ಪಾಸ್‌ಪೋರ್ಟ್ ಸೈಜ್ ಫೋಟೋವನ್ನು ಅರ್ಜಿ ನಮೂನೆಯಲ್ಲಿ ತೋರಿಸಿರುವ ಜಾಗದಲ್ಲಿ ಅಂಟಿಸುವುದು. 
8. ಆಯ್ಕೆ ವಿಧಾನ : 
ಅಭ್ಯರ್ಥಿಗಳ ಆಯ್ಕೆಯು ಕರ್ನಾಟಕ ಅಧೀನ ನ್ಯಾಯಾಲಯಗಳ (ಲಿಪಿಕ ಮತ್ತು ಇತರೆ ಹುದ್ದೆಗಳ) (ನೇಮಕಾತಿ) ( ತಿದ್ದುಪಡಿ) ನಿಯಮ 2007ರ ಪ್ರಕಾರ, 

(1) 15 ನಿಮಿಷಗಳ ಉಕ್ತಲೇಖನವನ್ನು ಬೆರಳಚ್ಚುಪಡಿಸತಕ್ಕದ್ದು 
( 2) ಸಂದರ್ಶನ 
ಅಭ್ಯರ್ಥಿಯು ನೇಮಕಾತಿ ಸಂಬಂಧದಲ್ಲಿ ಯಾವುದೇ ಅಕ್ರಮ ಮತ್ತು ಅನುಚಿತ ಮಾರ್ಗವನ್ನು ಅವಲಂಭಿಸಿರುವುದು ಕಂಡುಬಂದಲ್ಲಿ ಅಂತಹವರನ್ನು 

ನೇಮಕಾತಿಗೆ ಪರಿಗಣಿಸಲಾಗುವುದಿಲ್ಲ. 
10. ಅರ್ಜಿಗಳನ್ನು ಶಿವಮೊಗ್ಗ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯ ಕಛೇರಿಗೆ ದಿನಾಂಕ : 04.08.2014 ರಂದು ಸಂಜೆ 5.00 ಘಂಟೆಯ ಒಳಗಾಗಿ 

ಸಲ್ಲಿಸತಕ್ಕದ್ದು ಹಾಗೂ ಒಂದು ವೇಳೆ ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕವು ಸಾರ್ವತ್ರಿಕ ರಜಾ ದಿನವಾಗಿ ಘೋಷಿಸಲ್ಪಟ್ಟರೆ ಆ 
ದಿನಾಂಕದ ಮಾರನೆಯ ಕೆಲಸದ ದಿನವು ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕವಾಗುವುದು. 
ಪರಿಶಿಷ್ಟ ಜಾತಿ ಗ್ರಾಮೀಣ ಅಭ್ಯರ್ಥಿಗಳಿಗಾಗಿ ಮೀಸಲಿರಿಸಿದ ರಿಕ್ತ ಸ್ಥಾನಕ್ಕೆ ಅರ್ಹ ಅಭ್ಯರ್ಥಿಗಳು ಲಭ್ಯವಿಲ್ಲದಿದ್ದ ಪಕ್ಷದಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ 

ಇತರೆ ಅರ್ಹ ಅಭ್ಯರ್ಥಿಗಳಿಂದ ಭರ್ತಿ ಮಾಡಿಕೊಳ್ಳಲಾಗುವುದು . 
12. ಅಭ್ಯರ್ಥಿಗಳಿಗೆ ಸೂಚನೆ : 
(1) ಅಪೂರ್ಣವಾಗಿರುವ, ಸಹಿ ಮಾಡದ ಮತ್ತು ವಿದ್ಯಾರ್ಹತೆ ಹಾಗೂ ಮೀಸಲಾತಿ ಹಾಗೂ ವಯೋ ರಿಯಾಯಿತಿ ಬಗ್ಗೆ ಸಂಬಂಧಪಟ್ಟ 

ದಾಖಲೆಗಳನ್ನು ನೀಡದ ಅರ್ಜಿಗಳನ್ನು ಯಾವುದೇ ಸೂಚನೆಯಿಲ್ಲದೇ ತಿರಸ್ಕರಿಸಲಾಗುವುದು. 
(2) ಸರ್ಕಾರಿ ಹಾಗೂ ಅರೆಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ತಮ್ಮ ಅರ್ಜಿಗಳನ್ನು ಸಮುಚಿತ ಮಾರ್ಗದ ಮುಖಾಂತರ ಸಲ್ಲಿಸಬೇಕು. 
(3) ಅಭ್ಯರ್ಥಿಗಳು ತಮ್ಮ ಅರ್ಜಿಯ ಜೊತೆ 5 -00 ರೂ . ಸ್ಟಾಂಪನ್ನು ಅಂಟಿಸಿರುವ ಸ್ವವಿಳಾಸವಿರುವ ಲಕೋಟೆಯನ್ನು ಲಗತ್ತಿಸಿರಬೇಕು. 
(4) ಅರ್ಜಿದಾರರು ಯಾವ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸುತ್ತಾರೆ ಎಂಬುದನ್ನು ದಪ್ಪ ಅಕ್ಷರದಲ್ಲಿ ಲಕೋಟೆಯ ಮೇಲೆ ನಮೂದಿಸತಕ್ಕದ್ದು . 

ಎಸ್ . ಬಿ . ಅಂಗಡಿ 

ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶರು, ಶಿವಮೊಗ್ಗ. 
ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯ , ಶಿವಮೊಗ್ಗ ಘಟಕದಲ್ಲಿ ಬೆರಳಚ್ಚುಗಾರ ಹುದ್ದೆ ನೇಮಕಾತಿಗಾಗಿ ಅರ್ಜಿ 

ಫಾಟೋ 
ಜಿಲ್ಲಾ ಮತ್ತು ಸೆಶನ್ಸ್ ನ್ಯಾಯಾಧೀಶರು, ಶಿವಮೊಗ್ಗ. 

ಅಂಟಿಸಲು ಜಾಗ. 
ಮಾನ್ಯರೇ , 

ತಮ್ಮ ಕಛೇರಿ ನೋಟಿಫಿಕೇಶನ್ ನಂಬರ್: ಎಡಿಎಂ. ಡಿಜೆಎಸ್‌.12089 -94:2014 ದಿನಾಂಕಃ3 .7.2014 ಪ್ರಕಾರ ಬೆರಳಚ್ಚುಗಾರ ಹುದ್ದೆಗೆ ನಾನು ಈ 
ಮೂಲಕ ನಿಗದಿತ ನಮೂನೆಯಲ್ಲಿ ಅರ್ಜಿ ಸಲ್ಲಿಸುತ್ತಿದ್ದೇನೆ. 

1. ಅಭ್ಯರ್ಥಿಯ ಹೆಸರುಃ 
2 . ತಂದೆಯ 8 ಗಂಡನ ಹೆಸರುಃ 
3. ಲಿಂಗ 
4. ಅಭ್ಯರ್ಥಿಯ ಖಾಯಂ ಅಂಚೆ ವಿಳಾಸಃ ಹಾಗೂ ದೂರವಾಣಿ ಮೊಬೈಲ್ ಸಂಖ್ಯೆ : 
5. ಜನ್ಮ ದಿನಾಂಕ ಮತ್ತು ಅರ್ಜಿ ಸಲ್ಲಿಸಲು ನಿಗದಿಗೊಳಿಸಿದ ಕೊನೆಯ ದಿನಾಂಕದಂದು 
ವಯಸ್ಸು ( ಜನ್ಮ ದಿನಾಂಕ ತೋರಿಸುವ ದಾಖಲೆಗಳನ್ನು ಕೊಡತಕ್ಕದ್ದು) 


ಭಾಗ ೫ ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಜುಲೈ ೨೪, ೨೦೧೪ 

೯೨೭ 
6. ಅಭ್ಯರ್ಥಿಯು ಹಾಲಿ ನೌಕರಿಯಲ್ಲಿರುವವರೇ ? ಹಾಗಿದ್ದರೆ ಕೆಲಸದ ವಿವರ ಮತ್ತು ವಾರ್ಷಿಕ 
ಆದಾಯವನ್ನು ಕೊಡುವುದು. 
7. ಅಭ್ಯರ್ಥಿಯ ತಂದೆತಾಯಿಃಪೋಷಕರ ಉದ್ಯೋಗ ಹಾಗೂ ಅವರ ವಾರ್ಷಿಕ ಆದಾಯ 
| 8. ವಿದ್ಯಾರ್ಹತೆ (ಸಂಬಂಧಿಸಿದ ದಾಖಲಾತಿಗಳನ್ನು ಲಗತ್ತಿಸುವುದು ) 
೨. ರಾಷ್ಟ್ರೀಯತೆ, ಜಾತಿ ಮತ್ತು ಅಭ್ಯರ್ಥಿಯು ಯಾವ ವರ್ಗಕ್ಕೆ ಸೇರಿರುತ್ತಾರೆ ? 
10. ಅಭ್ಯರ್ಥಿಯು ಯಾವ ವರ್ಗದಡಿ ಅರ್ಜಿ ಸಲ್ಲಿಸುತ್ತಾರೆ ? (ಗ್ರಾಮೀಣ, 
ಅಂಗವಿಕಲ, ಮಾಜಿ ಸೈನಿಕ ) (ತೋರಿಸಲು ಸಂಬಂಧಪಟ್ಟವರಿಂದ ನೀಡಲ್ಪಟ್ಟ ಪ್ರಮಾಣಪತ್ರಗಳ 
ನಕಲನ್ನು ಹಾಜರುಪಡಿಸುವುದು) 
11 . ಅಭ್ಯರ್ಥಿಯು ವಿಧವೆಃಅಂಗವಿಕಲಃಮಾಜಸೈನಿಕರೇ ? (ಸಂಬಂಧಪಟ್ಟವರಿಂದ ಪಡೆದ 
ದಾಖಲಾತಿಗಳನ್ನು ಹಾಜರುಪಡಿಸುವುದು ) . 
12 . ಅರ್ಜಿದಾರರು ಸಲ್ಲಿಸಲು ಇಚ್ಚಿಸಿರುವ ಇತರೆ ಯಾವುದಾದರೂ ವಿವರಗಳು 

ಮೇಲೆ ವಿವರಿಸಿರುವ ಸಂಗತಿಗಳು ಸತ್ಯವಾದುದೆಂದು ಈ ಮೂಲಕ ಘೋಷಿಸುತ್ತೇನೆ ಮತ್ತು ಯಾವುದಾದರೂ ಸಂಗತಿಗಳು ಸುಳ್ಳು ಎಂದು 
ಕಂಡುಬಂದಲ್ಲಿ ನನ್ನ ನೇಮಕಾತಿಯನ್ನು ರದ್ದು ಮಾಡಬಹುದಾಗಿದೆ. 
ದಿನಾಂಕ: 


ಶ್ರೀ : ಶ್ರೀಮತಿ ......... 


11 


. 


.......... 


.... . .. . .. . .. . .. ... 


ಅರ್ಹರಿರುತ್ತಾರೆ ಮತ್ತು .... 
ಸ್ಥಳ: 
ದಿನಾಂಕ: 


ಅಭ್ಯರ್ಥಿಯ ರುಜು. 
ಅಭ್ಯರ್ಥಿಯು ಸರ್ಕಾರಿ ನೌಕರನಾಗಿದ್ದ ಪಕ್ಷದಲ್ಲಿ ನೇಮಕಾತಿ ಪ್ರಾಧಿಕಾರಿಗಳ ದೃಢೀಕರಣ ಪತ್ರ 

.…......... ಇವರು ನಮ್ಮ ಇಲಾಖೆಯಲ್ಲಿ ದಿನಾಂಕಃ.. ..................ರಿಂದ 
.........ರವರೆಗೆ ಸೇವೆ ಸಲ್ಲಿಸುತ್ತಿದ್ದು ಅಭ್ಯರ್ಥಿಯ ನಡತೆಯು ಉತ್ತಮವಾಗಿದ್ದು 

...... ಹುದ್ದೆಗೆ 
.. ಹುದ್ದೆಗೆ ಅರ್ಜಿ ಸಲ್ಲಿಸಲು ಅನುಮತಿಯನ್ನು ನೀಡಲಾಗಿದೆ. 

ಸಹಿ : 
ಪದನಾಮ : 
ಕಛೇರಿಯ ಮೊಹರು : 

ಎಸ್ . ಬಿ . ಅಂಗಡಿ 
ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶರು, ಶಿವಮೊಗ್ಗ. 


P . R . 66 


KARNATAKA PUBLIC SERVICE COMMISSION , UDYOGA SOUDHA BANGALORE - 1 

NOTIFICATION 

No. PSC 33 RTB 2011, Dated : 18/ 06/ 2014 
In pursuance of this Office Notification No . R (2 )907 /2011- 12 /PSC dated : 18 /01/12,the Provisional Select List of candidates for 
35 posts of PROBATIONARY OFFICER GRADE -I in the Department of WOMEN & CHILD DEVELOPMENT prepared on the basis of 
Rule 8 ( 1) of Karnataka Civil Services ( Direct Recruitment by Competitive Examinations and Selection ) (General) Rules, 2006 ,was 
published vide Notification of even number dated 29 /05 /2014 inviting objections, if any, from candidates within 15 days of its publication . 

The objections received within the stipulated time have been examined and the Final Selection list is here by published for information 
of the candidates 

Appointing Authority : GOVERNMENT 

Nameof the Department : WOMEN & CHILD DEVELOPMENT 
SL .NO . NAME OF THE CANDIDATE 

INT.NO . D _ O _ B RESVN . QUALIFICATION 
JAYASHREE PATIL 

GM /W 
A BLOCK VIDYA NAGAR EAST 2ND MAIN ; 

22 /07 / 77 

MHSC (Foods & Nutrition ) 
2ND CROSS ; VIDYA NAGAR ; HAVERI581110 
MEENAKSHI. S . KABEDI 
337 BEHIND SHRINIVAS TEMPLE 

GM /W 

21/ 07/73 
10TH CROSS ;MAHALAXMI LAYOUT 

MHSC (Foods & Nutrition ) 
BENGALURU 560086 
VIJAYALAXMI 
LOKUR BILDING CDPO OFFICE 

GM /W 

22/ 04 / 79 
NEAR HINDIPRACHAR SABA 

MHSC (Foods & Nutrition ) 
HEADPOST OFFICE DHARWAD 580001 
ANNAPURNA SANGALAD 

GM /W 
004 ; BLOCK A RADHIKA APARTMENT 

01/06 /76 | MHSC (Food Science & Nutrition ) 
DESHPANDE NAGAR HUBLI DHARWAD 580029 


2 


E90 


ಭಾಗ ೫ 


SL .NO . 


RESVN . QUALIFICATION 


GM /W 
MHSC (Food Science & Nutrition ) 


GM /K 
MHSC (Foods & Nutrition ) 


GM /3A / R 
MHSC (Food Science &Nutrition ) 

GM /R 
MHSC (Foods & Nutrition ) 


GM 
(Foods & Nutrition ) MHSC 


GM /3B 
MHSC (Foods & Nutrition ) 


GM 


MSW 


GM 
MSW 


13 


GM / R 
MSW 


FIDE EZT dodas, Todowo, wes , 98 , 9008 
NAME OF THE CANDIDATE 

INT .NO . D _ O _ B 
RAFIKA A HALLUR 
H .NO . 169; CITB LAYOUT; 

11/04 /85 
RAJAJI NAGAR SATTUR DHARWAD 580009 
NIRMALA SURAPUR 
283/ B ABHINANDAN NILAY ; 

19/06 /73 
KHASGAT NAGAR TALIKOTI 
MUDDEBIHAL BIJAPUR 586214 
SHAILA .KURAHATTI 

21/06 /86 
# 393 TIRLAPUR NAVALGUND DHARWAD 582221 
ANNAPURNA KUBAKADDI 
437 /33 MAHANTANAGAR HUNGUND 

06 /03/78 
HUNAGUND BAGALKOT 587118 
GEETHA GUTTARAGIMATH 
VIVEK NAGAR WEST 

27 /10/71 
IBRAHIMPUR ROAD BIJAPUR 
MANAGULI ROAD BIJAPUR 586101 
SUMANGALA MALAPUR 
151 SRIKANTESHWARA NILAYA ; HAMPINAGARA 
5TH C MAIN ; 7TH CROSS 

22/07 /76 
VIJAYANAGAR 2ND STAGE 
BANGALORE URBAN 560104 
SANTOSH D 
24 KENCHIKOPPA POST HARISHI 

24 /10 /82 
SORABA SHIVAMOGA 577429 
SHIVAPRAKASH 
GOVT PU COLLEGE MORAB 

18 /09/83 
MORAB NAVALGUND DHARWAD 580112 
PRAMOD KARIVEERAPPA JAKKALI 
ITAGI BAZAR ROAD ITAGI YELABURGA 

15 /03/83 
KOPPAL 583232 
DEEPA BASAPPA JAVOOR 
SHRI HARIKRUPA BASAVANAGAR 

02 /04 /81 
HALIYAL ROAD DHARWAD 580001 
KAVITHAIN 
JARRY LOBO MAC VILLA 

28 /06 /77 
14TH CROSS NEAR GODOWN RP ROAD 
NANJANGUD 571314 
MAHANTASWAMI. PUJAR . 
NEAR INAMDAR HOSPITAL 

01/ 11 /83 
SORATUR GANDHIBAYALU GADAG 582120 
ROHINIKOTAGAR 

15 /01/ 84 
KULAGERI CROSS BADAMI BAGALKOT 587155 
BASAVARAJ JIGALUR 
HALAPETE JIGALUR BUILDING 

19/07 /84 
A / P KERUR BADAMI BAGALKOT 587206 
ANIL KALLAPPA HALLI 
C /O . ASHOK PHOTOS ; NEAR DILDAR HOTEL ; 

31/ 10 /72 
GYANG BOUDI; BIJAPUR TQ - BIJAPUR 
DIST - BIJAPUR 586101 
BHEEMRAYA 
PLOT NO 21 KSRTC COLONY OLD JEWARGI ROAD 

01/08 /83 
NEAR SAI MANDIR GULBARGA 585103 
SRIKANT 
PLOT NO . 9 SSK SAMAJ BHAVANI NAGAR 

20 /07/84 
GULBARGA ROAD SEDAM GULBARGA 585222 
ANURADHA HADIMANI 
167 ; FARM HOUSE BANDIGANI 

01/06 /78 
YALLATTI JAMKHANDI BAGALKOT 587311 
GURUPRASAD 
# 10 / 125 KAVITHAL UDAYANAGAR 

09/03/77 
MANVI RAICHUR 584120 


GM /C1 
MHSC (Food Science & Nutrition ) 


GM /SC /R 
MHSC (Food Science & Nutrition ) 


16 


GM /3B /R 
MSW 


SC /W 
MSW 


2A 
MSW 


SC 


MSW 


SC 


MSW 


2A 
MSW 


SC /W 
MSW 


C1/ R 
MSW 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೪, ೨೦೧೪ 


696 


SL .NO . 


INT.NO . 


D _ O _ B 


RESVN . QUALIFICATION 


02 /06/84 


ST/R 
MSW 


20 /11/82 


3A /W 
MSW 


06 /03/85 


3A /R 
MSW 


24 /04/84 


2A /W 
MSW 


2A 


07/05/78 


MSW 


NAME OF THE CANDIDATE 
MAHADEVAPPA ISARANAL 
AT HOSUR POST HOSUR BADAMI 
BAGALKOT 587114 

DEEPAXI JANAKI 
PLOT NO 27 MANJUNATH NILAYA 
BASAVA NAGAR GOKAK 591307 
SAVITHAYD 
126 1ST STAGE TELECOM LAYOUT 
MYSORE MYSORE 570009 
SHASHIREKHA 
3RD BLOCK YALAKAPPANA KERI 
LASHKAR MOHALLA SHIMOGA 577202 
CHANABASAPPA MANNUR 
VENKTESHWAR NAGAR AT POST LOKAPUR 
KADAR KOPPA ROAD MUDHOL 
BAGALKOT 587122 
NAGARAJ 
1 /33/1 NADEPALLIMAIN ROAD 
NEAR BASAWESHVARA TEMPAL NADEPALLI 
SEDAM GULBARGA 585318 
SURESHA . C 
HAMSAGAR SAGARA SHIVAMOGA 577430 
ANWARHUSENA BAMMANALLI 
SANGANKERI GOKAK BELGAUM 591224 
HULIGEVVA JOGER 
H NO 24 AT POST SORTUR GADAG 582021 
SUDEEPKUMAR UNKI 
AT THAMARAHALLI POST THAMARAHALLI 
HAGARIBOMMANAHALLI BELLARY 583224 
SYED PASHA 
H NO 11 -4 - 362/41 FARAHA COLONY 
NEAR OLD MILTON SCHOOL MANVI 
MANVI RAICHUR 584123 


10 /08/83 


3B / R 
MSW 


04 /03 /81 


30 /03/ 76 


SC / R 
MSW 

C1 
MSW 
2A /W 
MSW 


01/06 /80 


08 /01/84 


2A / R 
MSW 


21/06/79 


2B /R 
MSW 


NOTE: 1 . The Selection of all candidates in this list is subject to the final decision of the Hon ble High Court in W . P . NO :56551 - 
556 /2013 AND HON BLE KAT IN APP .NO . 2005/ 2012 , 6923 /2012 . 
2. 01 Post has been kept vacant in compliance with the Hon ble High Court s order dated 26-07- 2013 in W .P.No.10875/2012 and is 
subject to the final decision of the said petition . 

MANOJ KUMAR MEENA 
P .R . 67 

Secretary 
SC - 50 

Karnataka Public Service Commission . 
KARNATAKA PUBLIC SERVICE COMMISSION , UDYOGA SOUDHA BANGALORE - 1 

NOTIFICATION 
No. PSC 14 RTB 2011 , Dated : 13 /06 / 2014 


In pursuance of this Office Notification No. PSC 1 RTB - 1/2011 dated : 17 /05 / 2011 , the Final select list of candidates for 51 
posts of ASSISTANT DIRECTOR OF LAND RECORDS was published on 17 /01/2012 . As per the requisition received from the 
Commissioner ,Survey Settlement and Land Records department on 26 /05 / 2014 , the additional list is prepared in accordance with 
Karnataka Civil Services (Direct Recruitment by Competitive Examination and Selection )(General) (Fifth Amendment) Rules 2011 and 
published for information of the candidates. 

Appointing Authority : COMMISSIONER 
Name of the Department : SURVEY SETTLEMENT AND LAND RECORDS 

RESVN . 
SL .NO . NAME OF THE CANDIDATE 

INT.NO D _ O _ B 

QUALIFICATION 
SUNIL M 

GM 

98 06/ 06 /86 
15 /63 (4) NEHRU NAGAR B H ROAD SAGAR SHIMOGA PIN :577401 

BE (CIVIL ) 
JAYADEEP HP 

GM 
RAMEGOWDA NILAYA OPP. POST OFFICE GANDASI 

12/12/88 

BE (CIVIL ) 
ARSIKERE HASSAN PIN :573119 


26 


520 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೪, ೨೦೧೪ 


ಭಾಗ ೫ 


34 


SAGAR SR 

GM /3A /RL 
140 (KODAGALAVADI) KITTAGALALE K HOSAKOTE 

67 20 /03/89 

BE ( CIVIL ) 
ALUR HASSAN PIN :573129 
MAHABALA NAIK 

GM /C1/RL 
5 -JAN ALBADY BUKKIGUDDI BELVE POST KUNDAPURA 

28 /01 /88 

BE (CIVIL ) 
UDUPI PIN :576212 
SOUMYA 

2A/W 
3 - 136 /6 /2 GOKUL NAGAR 

89 23/09/87 

BE (CIVIL ) 
KULAIMANGALORE DAKSHINA KANNADA PIN :575019 
RAHUL 

SC 
1 /4 /1997 KASHI AREA CHITTAPUR CHITTAPUR 

137 | 08/08/90 

BE (CIVIL ) 
GULBARGA PIN :585211 
NOTE : 1. The selection of all Candidates in this list is subject to the final decision of the Hon ble K . A. T. in Appln .Nos. 3814 -3818 /11 
and 7630 - 7634/11. 

MANOJ KUMAR MEENA 
P . R . 68 

Secretary 
SC - 50 

Karnataka Public Service Commission . 
BEFORE THE HON BLE IV ADDLN CITY CIVIL JUDGE, MAYO HALL , 

AT BANGALORE (CCH - 21) 
P & S .C . No .25057 /2012 HG : 14.08 .2014 


PETITIONERS : 


1) N . Ravindra Trust, A Private Registered Trust, Having its Registered Office at No . 205A , Near Circle , Doddanekkundi, 

Bangalore - 560 037 , Represented by its Board of Trustees ; 
2 ) Mr. N . Kodandarama Reddy (Managing Trustee ), Aged about 62 years , S / o . Late Nagappa Setty ; 
3) Smt. Ammayamma (Trustee), Aged about 78 years , W /o . Late Nagappa Setty ; 
4 ) Mr. Dayanand K (Trustee), Aged about 33 years , S/o . N .Kodandarama Reddy; 
2 to 4 are residing at No .240 , Nanjundeshwara Nilaya , 1st Main Road , Doddanekundi, Bangalore - 560 037 

5 ) Mr. M . C . VenkataramiNaidu ( Trustee), Aged about59 years, S / o . late Guruvi Reddy M , R / at No.33 , Sonnenahalli 
(Sitarmapalya) Mahadevapura Post , Bangalore - 560 048 

- Verses - 
RESPONDENT: 

....Nil 
PUBLIC NOTICE 
Notice is hereby given that a Petition has been made to this Court under Section 278 of the Indian Succession Act, 1925 for 
grant of Letters of Administration in the name of the Managing Trustee of the 1st Petitioner Trust Viz., the 2nd Petitioner - 
N . Kodandarama Reddy in respect of the Will/ Testament dated 21.01. 2012 of the deceased N . Ravindra (registered as a Document 
bearing No .01/2012 -13 , in Book - 3, Volume: 1 , at Pages 1 to 5 , dated 03.04 .2012 in the Office of the District Registrar, Shivajinagar, 
Region , District, Bangalore) who died on 16 .03.2012 

Be it known that no Caveat has been entered and the said petition is posted for hearing on 14 .08 .2014 at 11 O Clock . Any 
person / s claiming to have any interestmay come and participate in the proceedings before the grant of Letters of Administration . 


Given undermy hand and seal of this Court on this 13th day of June 2014. 


P . D . 35 
SC - 5 


By Order of the Court 

Assistant Registrar 
City Civil Court, Mayohall , Unit Bangalore . 


BEFORE THE HON BLE IV ADDLN CITY CIVIL JUDGE, 
MAYOHALL , AT BANGALORE (CCH - 21) 

P & S .C. No .25034/2012 HG :22.08 .2014 


PETITIONERS : 
1) Sri. Davinder Singh , Aged about 66 years, S/o Late Sohan Singh , Residing at HIIG 292 , 5th Main , 14th Cross , 

RMV 2nd Stage, Bangalore - 560094 
2 ) Sri. Balwant Singh , Aged about 64 years , S/o Late Sohan Singh , , R / at No .15 Marlborough Park Kempston , Bedford , 

MK 42 8AN ,United Kingdom (Represented by his GPA Holder Sri . Davinder Singh / 1St Petitioner) 


ಭಾಗ ೫ 


FDTE37 JOZE, 700wo, wwe 98 , 9008 


620 


- Verses 


RESPONDENT: 


1 ) The Hong Kong and Shanghai Banking Corporation Limited , (HSBC ), M . G . Road , Bangalore - 560 002 (Represented 
by its Manager) 

PUBLIC NOTICE 
Notice is hereby given that a petition has been made to this Court under Section 372 (1) of the Indian Succession Act, 1925 
for grant of Succession Certificate to the Petitioners enabling them to encash the maturity sums/ amounts in respect of the Term Fixed 
Deposits bearing A /c Nos. 072 - 290521-056 & 072-290521-055 standing with the Respondent belonged to late Sri. Sohan Singh who 
died intestate on 26 .08 . 2011 at Bangalore . 

Be it known that no Caveat has been entered and the said petition is posted for hearing on 22.08 .2014 at 11 O Clock . Any 
person /s claiming to have any interestmay come and participate in the proceedings before the grant of Succession Certificate. 
SUCCESSION CERTIFICATE IN RESPECT OF : 
1) The Term Deposit bearing A / c No. 072 -290521-056 & 
2). Term Deposit bearing A / c 072 -290521 -055. 

By Order of the Court 
P . D . 36 

Assistant Registrar 
SC - 5 

City Civil Court , Mayohall, Unit Bangalore . 


FORM IV 
(See Rule 12 ) 

NOTICE 
It is hereby notified that the undersigned has changed her name from YAMANAVVA KAREPPA KONNUR to ARCHANA 
KAREPPA ATHANI 


YAMANAVVA KAREPPA KONNUR 


P . D . C /n 85 
SC - 10 


IN THE COURT OF THE CITY CIVIL JUDGE, AT MAYOHALL BANGALORE (CCH -21) 

G & WC No . 25001/2014 , HG : 18 . 08 .2014 


PETITIONERS 


1. Mr. S.GOVIND , S /o . Shankar Rao Sagave, Aged about 42 years, 
2 .Mrs. KRUPA , W / . Mr. S.Govind , Aged about 38 years , 
3. KUMARI RASHMIKA, D /o. Mr.S .Govind , Aged about 15 years , 

Since Minor represented by her Father As the natural guardian the 
1st petitioner Sri.S .Govind . All are Residing at No.14 , 1st Floor, 12th Cross , 
1st Stage, Indiranagar; BANGALORE - 560 038 . 


V / s . 


RESPONDENT/ s 


: 


Nil 


PUBLIC NOTICE 


WHEREAS, . the above named petitioners have made the petition before this Hon ble Court under Section 8 (2 ) of the Hindu Minority 
And Guardianship Act R /W Section 29 of the Guardian and Wards Act of 1890 , praying to grant Judgment and Decree in favour of the 
petitioners granting permission to alienate the 3rd petitioner- Minor Kumari Rashmika s share in the Petition Schedule Property in favour 
of the intending purchaser in terms of the Agreement of Sale dated 28 .02. 2014 , Registered as Document No. 08815 / 2013 - 14 , of Book - 1, 
Stored in CD No .INRD88 ; Registered in the office of the Sub -Registrar Indiranagar , Bangalore and for such relief s. 


Be it known that no caveat has been entered by any person /s and the said petition is posted for hearing on 18 .08. 2014 at 
11.00 A .M , any persons having any interest in the Petition Schedule Property may come and participate in the proceedings either in 
person or through an advocate or duly authorized agent in support of their claim , failing which the above petition would be decided 
exparte and thematter will be proceeded in accordance with law . 


PETITION SCHEDULE PROPERTY 


All that piece and parcel of One Half Share, out of the 2/6th Share in the property bearing No. 3008 , presently bearing BBMP Khata 
No. 3008 (PID No .74 -1 -3008 ) being the entire ground floor building standing thereon and 1/ 4th undivided share , right, title and interest in 


R .N .I. No. KARBIL /2001/47147 POSTAL REGN . No . RNP /KA /BGS/2202/2014- 16 

Licensed to postwithout prepayment WPP No. 297 
529 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೪ , ೨೦೧೪ 


ಭಾಗ ೫ 


the third floor building and open terrace carved out of the composite property No. 3008, situated at HAL || Stage Extension measuring 
East to West: 18 .30 Meters , North to South : 26 .53 Meters, totally measuring 485 .49 Sq.Mtrs, with building comprising of Ground and 3 
Floors bounded on the : 

East by: Property bearing No:3007; 
Westby: Property bearing No. 3009 ; 
North . by: Property bearing No .3003 ; 
South by: Road . 
GIVEN UNDER MY HAND AND THE SEAL OF THIS COURT ON THIS THE 21S DAY OF JUNE 2014 AT BANGALORE. 


P . D . 39 
SC - 5 


By Order of the Court 

Assistant Registrar 
City Civil Court , Mayohall, Unit Bangalore . 


IN THE COURT OF CITY CIVIL JUDGE , AT MAYOHALL BANGALORE. 

P & SC .NO . 25023 /2014 . 


BETWEEN 


PETITIONER / S 
Smt. HEMALATHA MANE , W / 0 . Dhananyaya... Mane, Aged about 44 years , R/a.No. 1575/A ,30th Cross, 25th Main Road , 
BSK 2nd stage , Bangalore -560 070 . 

AND 
RESPONDENT / S 

-Nil 


PUBLICE NOTICE 
Notice is hereby given that a petition has been made to this court under Section 276 of the Indian succession Act 1925 . 
The petitioner filed a petition for grant the probate before this Hon ble court CCH . 21. Inrespect of below mentioned Schedule Property, 
in the matter of the estate of deceased Smt. Sunitha BaiManae,who died on 01/04 /2012. 

Be it known that no caveat has been entered and the said petition is posted for hearing at 4 /8 /2014 11 A .M . any person /s 
claiming to have any interest may appear before the court on the above mentioned day with in person or through a pleader before grant 
of probate , in favour of the petitioner. 

SCHEDULE 
All the piece and parcel of house property bearing No 1575 / A , 30th Cross , 25th Main Road , BSK 2nd stage , Bengalur -70 , 
Ward No. 56 , Ganesh mander, PIN No . 56 -43 - 1575 /A , its under Bruhat Bangalore Mahanagara Palike limits, measuring East -west to 
30 feet and North -South to 50 feets, in totally measuring 1500 sq. ft , together with the building consisting of duplex house and bounded 
on the; 
East by : Road, 
West by : Property No . 1574 , 
North by : Property No. 1554 , 
South by : Road , 
Given under my hand seal of this court , this 27th day of June (2014 . 

By Order of the Court. 
P .D . 40 

Assistant Registrar 
SC - 5 

City Civil Court , Mayohall, Unit Bangalore . 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು-59 


